ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 

ಒಂಬತ್ತನೇ ಅಧಿವೇಶನ 
(ಮುಂದುವರೆದ ಉಪವೇಶನಗಳು) 
ಕಾರ್ಯಕಲಾಪಗಳ ಪಟ್ಟ 


ಮಂಗಳವಾರ. ದಿನಾಂಕ ೨೦೭ನೇ ಮಾರ್ಚ್‌, 2೦16 
(ಸಮಯ: ಬೆಳಗ್ಗೆ 11.0೦ ಗಂಟಿ) 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು | ಆರನೇ ಪಟ್ಟ 


ಆ) ಅಟತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಆರನೇ ಪಟ್ಟ 


ಏ.ವಿತ್ತೀಯ ಕಾರ್ಯಕಲಾಪಗಳು 


"2016-17ನೇ ಸಾಅನ ಆಯವ್ಯಯ ಅಂದಾಜುಗಳ ಮೇಲೆ ಸಾಮಾನ್ಯ ಚರ್ಚೆ”. 


3.ಶಾಸನ ರಚನೆ 


ವಿಧೇಯಕವನ್ನು ಹಿ೦ಪಡೆಯುವುದು 


ಕರ್ನಾಟಕ ಕಾಕಂಬ ನಿಯಂತ್ರಣ ವಿಧೇಯಕ, 2೦14. 
ಶ್ರೀ ಮನೋಹರ್‌ ಹೆಚ್‌. ತಹಶೀಲ್ದಾರ್‌ (ಅಬಕಾರಿ ಮತ್ತು ಮುಜರಾಯಿ ಸಚಿವರು) ಅವರು:- 


೨೦14ನೇ ಸಾಅನ ಕರ್ನಾಟಕ ಕಾಕಂಬ ನಿಯಂತ್ರಣ ವಿಧೇಯಕವನ್ನು 
ಹಿಂಪಡೆಯಲು ಅನುಮತಿ ಕೋರುವುದು. 


( 4.ಗಮನ ಸೆಳೆಯುವ ಸೂಚನೆಗಳು | 


1. ಶ್ರೀ ಕೆ.ಆರ್‌. ರಮೇಶ್‌ ಕುಮಾರ್‌ ಅವರು - ಶ್ರೀನಿವಾಸಪುರ ಪಟ್ಟಣಕ್ಕೆ ಬೈಪಾಸ್‌ 
ರಸ್ತೆ. ನಿರ್ಮಿಸಲು ಅನುಮೋದನೆಯಾಗಿದ್ದರೂ ಶಈವರೆವಿಗೂ ನಿರ್ಮಾಣ 
ಕಾಮಗಾರಿಗಳನ್ನು ಆರಂಭಸದಿರುವ ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರ 
ಗಮನ ಸೆಳೆಯುವುದು. 


2. ಕ್ರೀ ಜ.ಹೆಚ್‌. ಶ್ರೀನಿವಾಸ್‌ ಅವರು :- ತರೀಕೆರೆ ವಿಧಾನಸಭಾ ಕ್ಷೇತ್ರದ 
ವ್ಯಾಪ್ತಿಯಲ್ಲರುವ. ಅಮೃತಾಮರ  ಹೋಬಳಆಯ ನಾಡ ಕಛೇರಿಯನ್ನು 
ಹುಣಸಘಟ್ಟದಲ್ಲಯೇ ಮುಂದುವರೆಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


3. ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಅವರು - ಹಾಸನ ತಾಲ್ಲೂಕು, ಗೊರೂರು ಗ್ರಾಮದಲ್ಲ 
ಆರೋಗ್ಯ ಇಲಾಖೆಯಿಂದ ಸ್ಥಾಪಿಸಲಾಗಿದ್ದ ಪ್ರಾಥಮಿಕ ಆರೋಗ್ಯ ಘಟಕವು 
ನಿರುಪಯುಕ್ತವಾಗಿರುವುದರಿ೦ದ ಸದರಿ ಪ್ರಾಥಮಿಕ ಆರೋಗ್ಯ ಘಟಕವನ್ನು ಕಟ್ಟಾಯ 
ಗ್ರಾಮದಲ್ಲ ಸ್ಥಾಪಿಸುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ 


ಛ 


ಗಮನ ಸೆಳೆಯುವುದು. 


4. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು - ಹಾಸನ ಜಲ್ಲೆಯ ಹೊಳೆನರಸೀಪುರ ವಿಧಾನಸಭಾ 
ಕ್ಷೇತ್ರದ ಚನ್ನರಾಯಪಟ್ಟಣ ತಾಲ್ಲೂಕು ದಂಡಿಗನಹಳ್ಳ ಹೋಬಳ ಕಾಚೇನಹಳ್ಳ 
ಏತ ನೀರಾವರಿ ಯೋಜನೆಯ 9ನೇ ಹಂತದ ಏತ ನೀರಾವರಿ ಯೋಜನೆಯ 
ಕುರಿತು ಮಾನ್ಯ ಜಲ್ಲಾ ಉಸ್ತುವಾರಿ ಸಚಿವರು ನೀಡಿರುವ ಪತ್ರಿಕಾ ಹೇಳಕೆ ಬಗ್ಗೆ 
ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


೮. ಶ್ರೀ ಸಾ.ರಾ ಮಹೇಶ್‌ ಅವರು - ಹೇಮಾವತಿ ಬಲಮೇಲ್ಲಂಡೆ ನಾಲೆಯಲ್ಲ 
ಕೆ.ಆರ್‌. ನಗರ ಮತ್ತು ಕೆ.ಆರ್‌. ಪೇಟೆ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಉಪ 
ನಾಲೆಗಳ ಸಮರ್ಪಕವಾಗಿ ನೀರನ್ನು ಹರಿಸುವ ಕುರಿತು ಹಾಗೂ ಸರ್ವೋಚ್ಛ 
ಸ್ಯಾಯಾಲಯದ ಮಧ್ಯಂತರ ತೀರ್ಪಿನ ವಿರುದ್ಧವಾಗಿ ಹೊಸ ಏತ ನೀರಾವರಿ 
ಯೋಜನೆಗಳನ್ನು ಕೈಗೊಂಡು ಹಾಆ ಇರುವ ನಾಲೆಗಳ ಮೂಲಕ ರೈತರ 
ಅಚ್ಚುಕಟ್ಟುಗಳಗೆ ಹಾಗೂ ದನಕರುಗಳಗೆ ನೀರನ್ನು ಒದಗಿಸದೆ ಹೊಸ ಏತ ನೀರಾವರಿ 
ಯೋಜನೆಗಳನ್ನು ಕೈಗೊಳ್ಳುತ್ತೇವೆ೦ದು ಹೇಳ ಸರ್ಕಾರಕ್ಕೆ ನೂರಾರು ಕೋಟಗಳ 
ನಷ್ಟವುಂಟು ಮಾಡುತ್ತಿರುವ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವ ಬಗ್ಗೆ 
ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


6. ಡಾ| ಎ.ಜ. ಮಾಲಕರೆಡ್ಡಿ ಅವರು ಯಾದಗಿರಿ ಜಲ್ಲೆಯಾದ್ಯಂತ ಬರದ 
ಛಾಯೆಯಿಂದ ಬಳಲುತ್ತಿರುವ ಜನ ಜಾನುವಾರುಗಳಗೆ ಕುಡಿಯುವ ನೀರನ್ನು 
ಒದಗಿಸುವ ಬಗ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ 
ಗಮನ ಸೆಳೆಯುವುದು. 


7. ಶ್ರೀ ವಿ. ಸುನೀಲ್‌ ಕುಮಾರ್‌ ಅವರು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ 
ವ್ಯಾಪ್ತಿಯಲ್ಲಿ ವಾಸವಾಗಿರುವ ಕುಟುಂಬಗಳಣೆ ಪುನರ್ವಸತಿ ಕಲ್ಪಸದೆ ಇರುವ ಖಗ್ಗೆ 
ಮಾನ್ಯ ಅರಣ್ಯ ಸಚಿವರ ಗಮನ ಸೆಳೆಯುವುದು. 


- ಡಿ; 


8. ಶ್ರೀ ಸಿದ್ದು ಚೀ ನ್ಯಾಮಗೌಡ ಅವರು ಕುಡಿಯುವ ನೀರಿನ ಭೀಕರ ಸಮಸ್ಯೆಯಿ೦ದ 
ಬಳಲುತ್ತಿರುವ ಕೃಷ್ಣಾನದಿ ದಂಡೆಯ 138 ಹಳ್ಳಗಳ ಜನರು ಮತ್ತು 
ಜಾನುವಾರುಗಳಗೆ ಆಗುತ್ತಿರುವ ಸಮಸ್ಯೆಯನ್ನು ನೀಗಿಸುವ ಸಲುವಾಗಿ ಉಸ್ಸುವಾರಿ 
ಸಚಿವರು ಮತ್ತು ಸ್ಥಳೀಯ ಶಾಸಕರ ನಿಯೋಗವನ್ನು ಕಳುಹಿಸುವುದಲ್ಲದೆ. 
ಮಹಾರಾಷ್ಟ್ರ ಮುಖ್ಯಮಂತ್ರಿಗಳೊಂದಿಗೆ ಮಾತುಕತೆ ನಡೆಸ ವಾರಣಾ/ಕೊಯ್ನಾ 
ಡ್ಯಾಂ ನಿಂದ ಕೃಷ್ಣ ನದಿಗೆ 4 ಟ.ಎಂ.ಸಿ ನೀರನ್ನು ಬಡಿಸಲು ಕ್ರಮ ಕೈಗೊಳ್ಳುವ. 
ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆಯುವುದು. 


9. ಜ.ಆರ್‌. ಪಾಟಲ ಅವರು - ಬೆಂಗಳೂರಿನ ಇಂದಿರಾನಗರದಲ್ಲ ಇರುವ 
೦ಸಧ್ವನಿ ಕಿವುಡು ಮತ್ತು ಮೂಕ ಮಕ್ಷಳಗಾಗಿ ಸ್ಥಾಪನೆಯಾದ ಮತ್ತು ವಿಶೇಷ 
| ಆಶ್ರಯ ತಾಣವಾಗಿರುವ ಶಾಲೆಯನ್ನು ಉಚ್ಚ ನ್ಯಾಯಾಲಯದ 
ಒತತ ವಸತಿಯುತ ಶಾಲೆಯನ್ನಾಗಿ ಮ ಬಗ್ಗೆ ಮಾನ್ಯ ಮಹಳಾ 
ಮತ್ತು ಮಕ್ಕಳ ಅಭಿವೃದ್ಧಿ. ಚಾಟಿ ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ je ಕನ್ನಡ ಮತ್ತು ಸ ಸ೦ಸ್ಥ ಶೆ ಸಚಿವರ ಗಮನ ಸೆಳೆಯುವುದು. 


1೦.ಶ್ರೀ ಕೆ.ಗೋಪಾಲಯ್ಯ ಅವರು - ಬೆ೦ಗಳೂರು ಜಲಮಂಡಳ ಬೋರ್‌ವೆಲ್‌ ನೀರಿನ 
ಶುಲ್ಕ ಹಾಗೂ ಪ್ರೋರೇಟಾ ಶುಲ್ಕ ಹೆಚ್ಚಳ ಮಾಡಿರುವುದರ ಬಗ್ಗೆ ಮಾನ್ಯ 
Me ಅಭಿವೃದ್ಧಿ ಜು ನಗರ ಯೋಜನಾ ಸಚಿವರ ಗಮನ 


ಸೆಳೆಯುವುದು. 
೮. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ 
ಜರೂರು ವಿಷಯದ ಬಗ್ಗೆ ಅಲ್ಲ ಕಾಲಾವಧಿ ಚರ್ಚೆ 


ಶ್ರೀಯುತರುಗಳಾದ ಎನ್‌. ಹೆಚ್‌. ಕೋನರಡ್ಡಿ, ಅರವಿಂದ ಸಿ. ಪಾಟೀಲ್‌ ಹಾಗೂ 


ಇತರರು... - ಮಹದಾಯಿ ನದಿಯ ಕಳಸಾ-ಬಂಡೂರಿ ನಾಲಾ ಜೋಡಣೆಯುಂದ 
ಮಲಪ್ರಭಾ ನದಿಯ ಕೊಳ್ಳಕ್ಕೆ ನೀರು ಹರಿಸುವಂತೆ 25೦ಕ್ಕೂ ಹೆಚ್ಚು ದಿನಗಳ೦ದ 
ನಡೆಯುತ್ತಿರುವ ರೈತ ಹ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


ಎಸ್‌. ಮೂರ್ತಿ 
ಕಾರ್ಯದರ್ಶಿ(1/0) 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(http://kla.kar.nic.in/asscmbly/lob/lob.htm) 


